ಕರ್ನಾಟಕ ವಿಧಾನ ಪರಿಷತ್ತು 


ಗಮನಕ್ಕೆ ಬಂದಿದೆಯೇ? 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 931 
ಸದಸ್ಯರ ಹೆಸರು ಡಾ॥ ಕ. ಗೋವಿಂದ ರಾಜ್‌(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ಉತ್ತರಿಸುವ ದಿನಾಂಕ 24.02.2022 
ಉತ್ತರಿಸುವ ಸಚಿವರು ಗೃಹ ಸಚಿವರು 

ಕಸಂ ಪಶ್ನೆ ಉತ್ತರ 

(ಅ) | ಪೊಲಿಸ್‌ ಸಬ್‌-ಇನ್ಸ್‌ಪೆಕ್ಸರ್‌ | ಪೊಲೀಸ್‌ ಸಬ್‌-ಇನ್ಸ್‌ಪ್ನ್‌ರ್‌  ಪವಸವನಾನರ್‌ 3 
(ಈಿ.ಎಸ್‌.ಐ-ಸಿವಿಲ್‌) 545 ಹುದ್ದೆಗಳ | ಹುದ್ದೆಗಳ ನೇಮಕಾತಿಯಲ್ಲಿ ' ಯಾವುದೇ ಅಕ್ರಮ 
ನೇಮಕಾತಿಯಲ್ಲಿ ಅಕ್ರಮ ನಡೆದಿರುವುದಿಲ್ಲ. ಬದಲಾಗಿ 'ಕಲ್ಯಾಣ-ಕರ್ನಾಟಕ ಪ್ರದೇಶದ 
ನೆಡೆದಿರುವುದಾಗಿ ಹಲವು | ಕೆಲವು ಅಭ್ಯರ್ಥಿಗಳು ಹಾಗೂ ಇನ್ನಿತರರು ತಾತ್ಕಾಲಿಕ ಆಯ್ಕೆ 
ಅಭ್ಯರ್ಥಿಗಳು ದೂರು ನೀಡಿದ ಪಟ್ಟಿಗೆ ಆಕ್ಷೇಪಣೆ / ಮನವಿಗಳನ್ನು "ಸಲ್ಲಿಸಿರುವುದರಿಂದ ಸದರಿ 
ಮೇರೆಗೆ ನೇಮಕಾತಿ | ಮನವಿ ಆಕ್ಷೇಪ ಣೆಗಳನ್ನು ಪರಿಶೀಲಿಸಿ ಕಮ ಕೈಗೊಳ್ಳಲು 
ಸ್ಥಗಿತಗೊಂಡಿರುವುದು ಸರ್ಕಾರದ | ನೇಮಕಾತಿ ಪಕಿಯೆಯನ್ನು ಸೈಗಿತಗೊಳಿಸಲಾಗಿರುತ್ತದೆ. 


ಯಾವ ಅಕ್ರಮಗಳು ನಿರ್ದಿಷ್ಟವಾಗಿ 


ನಡೆದಿವೆ; (ಮಾಹಿತಿ ಒದಗಿಸುವುದು) ಅನ್ನಯಿಸುಬುಿಲ್ಲ: 

(ಇ) |ಈ ದೊರಿನೆ ಬಗ್ಗೆ `ಏನು ಕಮ ಅನ್ನೆಯಿಸುವುದೆಲ್ಲ 
ತೆಗೆದುಕೊಳ್ಳಲಾಗಿದೆ; (ಸಂಪೂರ್ಣ 
ಮಾಹಿತಿ ಒದಗಿಸುವುದು) 

(ಈ) 1ಯಾಷ ಅಭ್ಯರ್ಥಿಗಳಿಗೂ ನೇಷಕಾತಿ ಪ್ರಕಿಯೆಯಲ್ಲಿ ಅಳವಡಿಕೊಳ್ಳಲಾಗಿರುವ 
ಅನ್ಯಾಯವಾಗದಂತೆ ನಿಯಮಗಳನ್ನು ಪರಿಶೀಲಿಸುವ ಸಲುವಾಗಿ ಸರ್ಕಾರದ ಆದೇಶ 
ನ್ಯಾಯಯುತವಾಗಿ ಸರ್ಕಾರ ಸಂಖ್ಯೆ ಒಇ 21 ಪಿಇಐ 2022, ದಿನಾಂಕ: 15.02. 2022ರಲ್ಲಿ 
ತೆಗೆದುಕೊಂಡಿರುವ ಕ್ರಮಗಳೇನು ಸಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ 
(ಸಂಪೂರ್ಣ ಮಾಹಿತಿ ಉನ್ನತ ಮಟ್ಟದ * ಸಮಿತಿಯನ್ನು ರಚಿಸಲಾಗಿರುತ್ತದೆ. ಈ 
ಒದಗಿಸುವುದು) ಸಮಿತಿಯು 54s ಪಿ.ಎಸ್‌.ಐ ಹುದ್ದೆಯ ನೇಮಕಾತಿಯ 


ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿಆಸು ಇಲಾಖೆಯು 
ಕಾಲಕಾಲಕ್ಕೆ ಹೊರಡಿಸಿರುವ ಸುತ್ತೋಲೆಗಳನ್ಟಯ ಪರಿಶೀಲಿಸಿ 
ನೇಮಕಾತಿ" ಪ್ರಕ್ರಿಯೆಯನ್ನು ನಡೆಸಲಾಗಿದೆಯೇಳ ಎಂಬ ಬಗ್ಗೆ 
ವರದಿ ಸಲ್ಲಿಸಲು ಸೂಚಿಸಲಾಗಿದೆ. 


ಸಂಖ್ಯೆ: ಒಇ 30 ಪೀಲಐ 2022 


ಹರಿ 
(ಆರಗ ಜ್ಞಾನೇಂದ್ರ) 


ಗೃಹ ಸಚಿವರು 


